4 ಚುಕ್ಕೆಗುರುತಿಲ್ಲದ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನಪರಿಷತ್ತಿನ ಸದಸ್ಯರ ಹೆಸರು 


1474 


ಶ್ರೀ.ಎನ್‌ ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 


ಚುನಾಯಿತರಾದವರು) 


ಉತ್ತರಿಸುವ ಸಚಿವರು 


ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 


ಸಾಂಖ್ಯಿಕ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


24-09-2021 


ಉತ್ತರ 


ಅ) | ತೋಟಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ'| ತೋಟಗಾರಿಕೆಗೆ ಹೆಚ್ಚನ ಪ್ರೋತ್ಸಾಹ ನೀಡುವ ಸಲುಂ 
ಸಲುವಾಗಿ ಪ್ರತ್ಯೇಕವಾಗಿ ತೋಟಗಾರಿಕೆ | ಪ್ರತ್ಯೇಕವಾಗಿ ತೋಟಗಾರಿಕೆ ಮಾರುಕಟ್ಟೆಗಳನ್ನು  ಸ್ಥಾಹಿಸ 
ಮಾರುಕಟ್ಟೆಗಳನ್ನು ಸ್ಥಾಪಿಸುವ ಉದ್ದೇಶ | ಉದ್ದೇಶ ಸರ್ಕಾರಕ್ಕಿದೆ. 
| ಸರ್ಕಾರಕ್ಕಿದೆಯೇ; 


Ee 


ತೋಟಗಾರಿಕೆ ಇಲಾಖೆಯ ಕೃಷಿ ಹೊಂಡ, ಸಂಸ್ಕರಣೆ 
ಘಟಕ, ನೆರಳು ಪರದೆ, ಹನಿ ನೀರಾವರಿ ಹಾಗೂ ಇನ್ನೀತರೆ 
ಯೋಜನೆಗಳಲ್ಲಿ ಸಾಮಾನ್ಯ ವರ್ಗದವರಿಗೆ ಶೇಕಡಾ 50 


ರಿಂದ 75 ಕೈ ಹೆಚ್ಚಿಸುವ ಉದ್ದೇಶ ಸರ್ಕಾರಕ್ಕಿದೆಯೇ: 


ಇಲಾಖೆಯ ಯೋಜನೆಗಳಲ್ಲಿ ಕೃಷಿ ಹೊಂಡ, ಸಂಸ್ಕಃ 


ನೆರಳು ಪರದೆ ಹಾಗು ಇನ್ನಿತರೆ ಯೋಜನೆಗ 


ಸಂಬಂಧಿಸಿದಂತೆ ಸಾಮಾನ್ಯ ವರ್ಗದವರಿಗೆ ಸಹಾಯಧನವನ್ನು ಶೇಕ 


50 ರಿಂದ 75 ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ ಮು 
ಇರುವುದಿಲ್ಲ. 

ಹನಿ ನೀರಾವರಿ ಯೋಜನೆಗೆ ಸಂಬಂದಿಸಿದಂತೆ, 2021-22 
ಸಾಲಿನಿಂದ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಮತ್ತು ಪರಿಹಿ 
ಪಂಗಡದ ರೈತರಿಗೆ 2.00 ಹೆಕ್ಟೇರ್‌ ವರೆಗೆ ಶೇ90ರಫ 


ಸರ್ಕಾರದ ಮಾರ್ಗಸೂಚಿಯನ್ವಯ 5.00 ಹೆಕ್ಟೇರ್‌ ವರೆ; 
ರಷ್ಟು ಸಹಾಯಧನವನ್ನು ಒದಗಿಸಲು ಆವಕ 


ತೋಟಗಾರಿಕೆಯಲ್ಲಿ ಸಂಸ್ಕರಣಾ ಘಟಕಗಳಿಗೆ ಹಾಗೂ. 


ತೋಟಗಾರಿಕೆ " ಕೃಷಿಗೆ ಹೆಚ್ಚಿನ 
ಪ್ರೌಮುಖ್ಯತಿ ನೀಡುವಲ್ಲಿ ಸರ್ಕಾರ ರೂಪಿಸಿಕೊಂಡ 


pe 


ತೋಟಗಾರಿಕೆಯಲ್ಲಿ ಸಂಸ್ಕರಣಾ ಘಟಕಗಳಿಗೆ ಈ ಕೆಳಕಂಡ ಕೇಂ 


ವಲಯ ಯೋಜನೆಗಳಡಿ ಸಹಾಯಧನ ನೀಡಲು ಅವಕಾಶವಿರುತ್ತದೆ. 


| 


ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಔ “॥ncentiv: 
for Post-Harvest Management Activitie 


ಕಾರ್ಯಕ್ರಮದಡಿ ಸಂಸ್ಕರಣೆ ಮೌಲ್ಕವಧಃ 


ಮತ್ತು 
ಘಟಕಕ್ಕೆ ಒಟ್ಟು ಘಟಕ ವೆಚ್ಚ ರೂ.200.00 ಲಕ್ಷಗೇ 


ಶೇ.25 ರಂತೆ ಗರಿಷ್ಠ ರೂ50.00 ಲಕ್ಷಗಳವರೆಗೆ ಸಹಾಯ 


ನೀಡಲಾಗುತ್ತಿದೆ 
ರಾಷ್ಟಿ€0 ತೋಟಗಾರಿಕೆ - ಮಿಷನ್‌ ಯೋಜನೆಯ 


ಪ್ರಾಥಮಿಕ ಸಂಸ್ಕರಣಾ ಘಟಕಕ್ಕೆ ಒಟ್ಟು 


ರೂ.25.00 'ಲಕ್ಷಗಳಿಗೆ ಶೇ.40 ರಂತೆ ಗರಿಷ್ಠ ರೂ.10 


ಲಕ್ಷಗಳವರೆಗೆ ಸಹಾಯಧನ ನೀಡಲಾಗುತ್ಮದೆ, 


ಸಂಯೋಜಿತ ತೋಟಗಾರಿಕೆ ಕೃಷಿಗಾಗಿ 
ನೀರಾವರಿ ಅಳವಡಿಸಲು, ಪ್ರದೇಶ ವಿಸ್ತರಣೆ, ಕೃಷಿ ಹೊಂಡ, ಪಾಲಿ 


ನಿರ್ಮಾಣ, ಸಮಗ್ರ ಕೀಟ ಮತ್ತು ರೋಗ ನಿಯಂತ್ರಣ, ಪುನಶ್ಯೇ 


ಯಾಂತ್ರೀಕರಣ, ಪ್ಯಾಕ್‌ ಹೌಸ್‌, ಕೋಲ್ಡ್‌ ಸ್ಟೋರೇಜ್‌ ಮ 


ರಿಗೆ ಆರ್ಥಿಕ ನೆರ 


-— 


ಪು ನೀಡಲಾಗುತ್ತಿ 


ಈ | ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಇಲಾಖಯಿಂದ ಯಾವ 
ಯಾವ್‌ ಬೆಳೆಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ; 


ಕಳೆದ ಮೂರು ವರ್ಷಗಳಲ್ಲಿ ಇಲ್ಲಿಯವರೆವಿಗೂ ಎಷ್ಟು 


| ಪ್ರೋತ್ಸುಷಧನ_ ನೀಡಲಾಗಿದೆ? (ತಾಲ್ಲೂಕುವಾರು, 
ಚೆಳೆವಾರು ಸಂಪೂರ್ಣ ಮಾಹಿತಿ ನೀಡುವುದು) 


ಇಲಾಖೆ 


~ 
ed 


ತೋಟಗಾರಿಕೆ ಯಿ. 


ತೆಂಗು, ಕೋಕೋ, ಗೇರು, ಅಂಗಾಂಶ ಬಾಳೆ, ಕಂದು ಬಾಳ, ಪಪ್ಪಾ: 


ನೇರಳೆ, ತಾಳೆ ಬೆಳೆ ಸೇವಂತಿಗೆ, ಗುಲಾಬಿ, ಚೆಂಡು ಹೂ, ಟೊಮ್ಮಾ€ 


— 


ಮೆಣಸಿನಕಾಯಿ, ಸೌತೆಕಾಯಿ, ಕುಂಬಳ ಕಾಯಿ, ಬದನೆ, ಕಲ್ಲಂ 
ಹೀರೆಕಾಯಿ, ಸೋರೆಕಾಯಿ, ಹಾಗಲಕಾಯಿ, . ಬೀನ್ಸ್‌, ಥ್ರ: 
"ಮೆಣಸಿನಕಾಯಿ: ಹಾಗೂ ` ಇತರೆ -ತಠಕಾಠಿ:--ಬೆಳೆಗಳಿಗೆ: ಸಹಾಯ: 
ನೀಡಲಾಗುತ್ತಿದೆ. 
ಕಳೆದ ಮೂರು ವರ್ಷಗಳಿಂದ ಇಲ್ಲಿಯವರೆ ನೀಡಲ 
ಸಹಾಯಧನದ ವಿವರ ಈ ಕೆಳಗಿನಂತಿದೆ; 
1 
ಕ್ರ. | ವರ್ಷ ಸಹಾಯಧನದ ಮೊತ್ತ 
| ಸಂ. (ರೂ. ಲಕ್ಷಗಳಲ್ಲಿ) - 
i$ —| | 
[1 2018-19 269.34 
hj 
2 273.15 
[3 2020-21 295.86 
Sc ವ 
4. |2021-22 1128.98 4 
A 
ಒಟ್ಟು 1967.33 
he 
ತಾಲ್ಲೂಕುವಾರು, ಬೆಳೆವಾರು ವಿವರವನ್ನು ಅನುಬಂಧದ 
ಒದಗಿಸಲಾಗಿದೆ. 


No.HORTI 447 HGM 2021 


ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


ಅನುಬಂಧ 


ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಬೆಳೆಗಳಿಗೆ ನೀಡಲಾದ 


2018-19ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 


ಸಹಾಯಧನದ ತಾಲ್ಲೂಕುವಾರು ವಿವರ 


ಯೋಜನೆ/ಕಾರ್ಯಕ್ರ 


ಮ 


1 | 
4 ಸ 
9) 

ME 


ಸಂ. 


Ha 
* 


ಯೋಜನೆ/ಕಾರ್ಯಕ್ರಮ 


ತಾಲ್ಲೂಕು 


f 
® 
g 
[4 
Tz 
$ 
4 


ಅನುಬಂಧ 
2019-20ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಬೆಳೆಗಳಿಗೆ ನೀಡಲಾದ 


ಹಾಯಧನದ ತಾಲ್ಲೂಕುವಾರು ವಿವರ 


ಸ 


10.75 
2.13 


f 
E 
pe 
[i 
NCA 
ಖು) 
4 


f 
[A 
ps 
B 
12 
3 
4 


HR 
B 
$ 
(2 
7 
೨ 
4 


ಅನುಬಂಧ 
2020-21ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಬೆಳೆಗಳಿಗೆ ನೀಡಲಾದ 


ಸಹಾಯಧನದ ತಾಲ್ಲೂಕುವಾರು ವಿವರ 
ಯೋಜನೆ/ಕಾರ್ಯಕ್ರಮ 


ತಾಲ್ಲೂಕು 


ಪಾಂಡವಪುರ 


ಒರು 


EY 
pl 


೦ಗಪಃ 


2), 
\ 


pS 
\ 


ಶ್ರೀರಂಗ 


೧ 
NOK 


ರುತೆ 


ಸಹಾಯಧನ 
ರೂ.ಲಕ್ಷಗಳಲ್ಲಿ) 


ಯೋಜನೆ/ಕಾರ್ಯಕ್ರಮ 


3} 
o 


6 


೬ 
[<) 
5) 


ಘಃ 


[98 
[) 
€ 


ಜೆಂಡು ಹೂ 


16.25 
0.94 
0.22 
0.21 
0.88 
0.46 
0.20 
0.20 
1.83 
3.17 
8.57 
2.33 
0.13 
10.32 
4.65 
0.27 
0.45 
0.73 
0.29 
1.55 
4.78 
3.93 
0.61 
0.24 
0.48 


pp 
ನ 
XK ped K '& f KE (&: se 6 
೧ > Cl. 5) ) © ನ Kl] 
os 0 boa eo »IlS]lslalep 
RS ಲ 4 |e 13 [5 p pp pS = % 
Bl 3 KE IE: 2 P/E 
2D 


ಈ 
(2 


wr 
oe) 
oe 
i 


—) 
ಉಲ 


ಪಾಂಡ 


29.36 


ತರಕಾರಿ 


3.48 
0.52 


ಅನುಬಂಧ 
2021-22ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಬೆಳೆಗಳಿಗೆ ನೀಡಲಾದ 
ಸಹಾಯಧನದ ತಾಲ್ಲೂಕುವಾರು ವಿವರ (ಆಗಸ್ಟ ಮಾಹೆಯ ಅಂತ್ಯಕ್ಕೆ) 


ಸಹಾಯಧನ 


ಯೋಜನೆ/ಕಾರ್ಯಕ್ರಮ 
ನಸನುಕಾರತು ರೂ.ಲಕ್ಷಗಳಲ್ಲಿ) 


9 . ೨ ೨ ~— 
ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ 


ಸಹಾಯಧನ 
ಕಗಳಲ್ಲಿ 


ರೂ.ಲ 


ತೋಟಗಾರಿಕೆ ಜಂಟಿ ನಿರ್ದೇಶಕರು 


ವ 


ಟಗಾರಿಕೆ ಮಿ 


f 
[ನಿ 
$ 
[3 
Te 
ಥ 
4 


(ಯೋಜನೆ) 


ಅನುಬಂಧ-01 


n 
ey 
18 
Ke 
p 
ಮ 
pe) 
B 
[©) 
g 
ಇ 
5) 
[sd 
¢ 
KS) 
4 
a! 
F: 
¢ 
3) 
ಬ್ದ 
Ny 
[©) 
RB 


ನೀಡಲಾಗುತ್ತಿರುವ ಬೆಳೆಗಳ ವಿವರ 


ರಾಳ 


೦ಗಾಂಶ ಬಾ 


[A 
\d 


